ಕರ್ನಾಟಕ ವಿಧಾನ ಪರಿಷತ್ತು 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
kd [2 [3 KS 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


2066 
27.03.2020 


el sel 


ಪಶ್ನೆ 


ಗಾಮೀಣ ಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ 
ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯುವ 
ನೀರಿನಲ್ಲಿ ಫ್ಲೋರೈಡ್‌ ನೈಟ್ರೇಟ್‌ ಹೆಚ್ಚಿನ 
ಪ್ರಮಾಣದಲ್ಲಿದ್ದು, ಇದರಿಂದ ಜನರು 
ಅನಾರೋಗ್ಯಕ್ಕೀಡಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಕುಡಿಯುವ'ನೀಠಿನ್ಲಿರುವ ಮೇಲಿನ ಅಂಶಗಳನ್ನು 
ಸಂಸ್ಕರಣ ಮಾಡಲು ಸರ್ಕಾರ ಏನು ಕ್ರಮ 
ಕೈಗೊಂಡಿದೆ; 


ನೀರಿನಲ್ಲಿರುವ ನಿಗಧಿತ ಮಟ್ಟಕ್ಕಿಂತ ಹೆಚ್ಚಾಗಿರುವ ಫ್ಲೋರೈಡ್‌ 
ಮತ್ತು ನೈಟ್ರೇಟ್‌ ಅಂಶಗಳನ್ನು ಸಂಸ್ಕರಣೆ ಮಾಡಲು ಈಗಾಗಲೇ 
ರಾಜ್ಯಾದ್ಯಂತ ಎಲ್ಲಾ 30 ಜಿಲ್ಲೆಗಳಲ್ಲಿ ಒಟ್ಟು 17154 ಶುದ್ಧೀಕರಣ 
ಘಟಕಗಳನ್ನು ಸ್ಥಾಖಿಸಲಾಗಿರುತ್ತದೆ. ಮೇಲ್ಮೈ ನೀರು (Surface 


Water) ಲಭ್ಯವಿರುವ. ಕಡೆ ಒಟ್ಟು 477 ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆಗಳಲ್ಲಿ ನೀರಿನ ಶುದ್ಧೀಕರಣ 
ಸ್ಥಾವರಗಳನ್ನು ಅಳವಡಿಸಿ ಶುದ್ಧೀಕರಿಸಿದ ನೀರನ್ನು ಸರಬರಾಜು 
ಮಾಡಲಾಗುತ್ತಿದೆ. 


ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಕೇಂದ್ರ 
ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿನ 
ಯೋಜನೆಗೆ ಬಿಡುಗಡೆಯಾದ ಹಣವೆಷ್ಟು 


TNA ರಾ ಕಾಡ 
2018-19ರಲ್ಲಿ ರೂ.276.06 ಕೋಟಿ 


2019-20ರಲ್ಲಿ ರೂ.546.05 ಕೋಟಿ 
ಒಟ್ಟು ರೂ.1187.92 


(ಒಂದು ಸಾವಿರದ ನೂರ ಎಂಭತ್ತೇಳು ಕೋಟಿ ತೊಂಭತ್ತೆರಡು ಲಕ್ಷ ರೂ.ಗಳು 


ಮಾತ್ರ fi 


ಕ ಯೋಜನೆಯಿಂದ ಎಷ್ಟು ಶುದ್ಧ ಕುಡಿಯುವ 
ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಾಜ್ಯದ ಗ್ರಾಮೇಣ" ಪ್ರದೇಶಗಳಲ್ಲಿ 171154 ನೀರು ಶುದ್ಧೀಕರಣ 
ಘಟಕಗಳನ್ನು ಸ್ಥಾಪಿಸಲಾಗಿದ್ದು, ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-1ರಲ್ಲಿ ನೀಡಿದೆ. (ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯ ಪಂಚತಂತ್ರದ ದಿನಾಂಕ:13.03.2020ರ ದಾಖಲಾತಿ 
ಪ್ರಕಾರ) 


ಶುದ್ಧ ಕುಡಿಯುವ ನೀರಿನ ' ಘಟಕಗಳನ್ನು 
ಆರಂಭಿಸದೇ ಇರುವ ಗ್ರಾಮಗಳ ಜಿಲ್ಲಾವಾರು 
ಮಾಹಿತಿ ನೀಡುವುದು; ಹಾಗೂ ಆರಂಭಿಸದೇ 
ಇರಲು ಕಾರಣಗಳೇನು? 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ನೀರು 'ಶುದ್ಗೀಕರಣ 
ಘಟಕಗಳನ್ನು ಸ್ಥಾಪಿಸಲು ವಿವಿಧ ಹಂತದಲ್ಲಿರುವ ಘಟಕಗಳ 
ಜಿಲ್ಲಾವಾರು ವಿವರವನ್ನು. ಅನುಬಂಧ-1 ರಲ್ಲಿ ನೀಡಿದೆ. ನಿವೇಶನ 
ಸಮಸ್ಯೆ, ಕಚ್ಛಾ ನೀರಿನ ಸಮಸ್ಯೆ, ವಿದ್ಯುತ್‌ ಸಮಸ್ಯೆ ಹಾಗೂ 
ಗುತ್ತಿಗೆದಾರರ ಸಮಸ್ಯೆಯಿಂದ ಸದರಿ ಘಟಕಗಳನ್ನು ಸ್ಥಾಪಿಸಲು 
ನಿಧಾನವಾಗಿದ್ದು, ಶೀಘ್ರವಾಗಿ ಸದರಿ ಘಟಕಗಳನ್ನು ಸ್ಥಾಪಿಸಿ, 
ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು 


ಸಂ.ಗ್ರಾಕನೀಃನ್ಯೆಇಗ34/ಗ್ರಾನೀಸ3)/2020 


ಕ್ರಮವಹಿಸಲಾಗಿದೆ. 
ರಿ 5 
pa 


(ಕೆ. ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


Kl 


[a 


ಅನುಬಂಧ-1 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 1698 (2066)ರ ಲಗತ್ತು 

ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪಿಸಿರುವ/ ಸ್ಥಾಪನೆಯ ವಿವಿಧ ಹಂತದಲ್ಲಿರುವ 

ನೀರು ಶುದ್ಧೀಕರಣ ಘಟಕಗಳ ವಿವರ: 

ಕ್ರಸಂ. ಜಲ್ಲೆ ಸ್ಥಾಪಿಸಿರುವ ಘಟಕಗಳ ಸಂಖ್ಯೆ ae ee 
| 1 [ಬಾಗಲಕೋಳ 810 3 
2 [ಬಳ್ಳಾರಿ 774 0 
3 [ಬೆಳಗಾಂ 1285 1 
4 |ಜಂಗಳೊರು(ನ) 292 0 
5 [ಬೆಂಗಳೂರು (ಗ್ರಾ 606 0 
6 |ಕೀದರ್‌ 381 17 
7 |ಜಾಮೆರಾಜನೆಗರ 204 20 
8 [ಚಿಕ್ಕಬಳ್ಳಾಪುರ 576 0 
9 [ಜ್‌ಮಾಗಳಾಕಾ CO 
10 |ಜಿತದುರ್ಗ 1040 2 
11 [ದಕ್ಷಿಣಕನ್ನಡ 149 12 
8 
0 
0 
0 
17 [ಕಲಬುರಗಿ 445 5 
18 ಡಗು 36 0 
19 [ಕೋಲಾರ 1090 0 
೨0 [ಕಪ್ಪ 612 50 
21 [ಮಾಂಡ್ರೆ 751 13 
22 [ಮೈಸೂರ 625 0 
23 [ರಾಯೆಚೂರು 582 8 
24 |ರಾಮೆನಗರ 532 0 
25 [ಶಿವಮೊಗ್ಗೆ 321 0 
26 [ತುಮಕೂರು 1432 0 
27 [ಉಡುಪಿ 59 0 
28 [ಉತ್ತರ ಕನ್ನಡ 243 12 
29 [ನಿಜಯಪುರ 853 0 
30 [ಯಾದಗಿರ 341 0 


17154 


165 


